ಕರ್ನಾಟಿಕ ವಿಧಾನ ಪರಿಷತ್ತು 


. ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1574 


"| ಪಂಚಾಯತ್‌ ರಾಜ್‌ ವಿಭಾಗ) 


. ಸದಸ್ಯರ ಹೆಸರು : ಶ್ರೀ ಮಂಜುನಾಥ್‌ ಭಂಡಾರಿ (ಸ್ಥಳೀಯ ಸಂಸ್ಥೆಗಳ 

| ಕೇತು) 

. ಉತ್ತರಿಸಬೇಕಾದ ದಿನಾಂಕ : 11.03.2022 

. ಉತ್ತರಿಸುವವರು : ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ 

ಸಚಿವರು 
ಕ್ರಮ | 
) ಪ್ರಶ್ನೆ ಉತ್ತರ. 
ದಕ್ಷಣ ಕನ್ನಡ ಮತ್ತು[ದಕ್ಲಿಣ ಕನ್ನಡ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಒಟ್ಟು 07 ತಾಲ್ಲೂಕು 
ಉಡುಪಿ ಜಿಲ್ಲೆಯ | ಪಂಚಾಯಿತಿಗಳು ಹಾಗೂ ಉಡುಪಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ 07 
ತಾಲ್ಲೂಕು . ತಾಲೂಕು ಪಂಚಾಯಿತಿಗಳು ಅಸ್ಲಿತ್ವದಲ್ಲಿರುತ್ತವೆ. 
ಪಂಚಾಯಿತಿಗಳ ಸಂಖ್ಯೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಹಾಗೂ ಅದರಡಿಯ ತಾಲ್ಲೂಕು 
ಎಷ್ಟು; ಇವುಗಳಲ್ಲಿ | ಪಂಚಾಯಿತಿಗಳಲ್ಲಿನ ಹುದ್ದೆಗಳ ವಿವರಗಳು ಈ ಕೆಳಕಂಡಂತಿವೆ. 
ಮಂಜೂರಾದ ಹುದ್ದೆಗಳ 
ಸಂಖ್ಯೆ ಎಷ್ಟು; ದಕ್ಲಿಣ ಕನ್ನಡ ಜಿಲ್ಲೆ | 
ಕೊರತೆಯಿರುವ ಹುದ್ದೆಗಳ ಸಂಖ್ಯೆ | ಮಂಜೂರಾದ | ಭರ್ತಿಯಾದ | ಖಾಲಿ 
ಸಂಖ್ಯೆ ಎಷ್ಟು; ಹುದ್ದೆ ಹುದ್ದೆ ಹುದ್ದೆ 
"ಕೊರತೆಯನ್ನು ಯಾವಾಗ || ಜಿಲ್ಲಾ 
1 94 21 73 

ತುಂಬಲಾಗುವುದು; ಪಂಚಾಯಿತಿ 
(ಜಿಲ್ಲಾವಾರು, ತಾಲ್ಲೂಕು ತಾ.ಪಂ.ಗಳು | 7 151 17 134 
ಪಂಚಾಯಿತಿವಾರು 
ಹುದವಾರು ' ಮಾಹಿತಿ ಉಡುಪಿ ಜಿಲ್ಲಾ ಪಂಚಾಯಿತಿ ಹಾಗೂ ಅದರಡಿಯ ತಾಲ್ಲೂಕು 
ನೀಡುವುದು) ಪಂಚಾಯಿತಿಗಳಲ್ಲಿನ ಹುದ್ದೆಗಳ ವಿವರಗಳು ಈ ಕೆಳಕಂಡಂತಿವೆ. 


ಉಡುಪಿ ಜಿಲ್ಲೆ 
ಸಂಖ್ಯೆ | ಮಂಜೂರಾದ | ಭರ್ತಿಯಾದ | ಖಾಲಿ 
ಹುದ್ದೆ ಹುದ್ದೆ ಹುದ್ದೆ 
ಜಿಲ್ಲಾ ,. , 
ಪಂಚಾಯಿತಿ 1 87 27 | 60 
ತಾಪಂಗಳು | 7 | 
" 136 15 120 


ಈ ಹಿಂದೆ ಚಾಲ್ತಿಯಲ್ಲಿದ್ದ ವೃಂದ ಮತ್ತು ನೇಮಕಾತಿ 
ವಿಯಮಗಳನುಸಾರ ಜಿಲ್ಲಾ ಪಂಚಾಯತ್‌ 1 ತಾಲ್ಲೂಕು 
ಪಂಚಾಯತ್‌ಗಳಿಗೆ ಮಂಜೂರಾದ ಹುದ್ದೆಗಳನ್ನು ನೇರ 
ನೇಮಕಾತಿಯಡಿ ಭರ್ತಿ ಮಾಡಲು ಅವಕಾಶ ಕಲ್ಪಿಸಿರಲಿಲ್ಲ. ಇತ್ತೀಚೆಗೆ | 
ಅಧಿಸೂಚನೆ ಸಂಖ್ಯ: ಗ್ರಾಅಪ 142 ಕೆ.ಎಸ್‌ಎಸ್‌.. 2016, ದಿನಾಂಕಃ 
20.07.2021ರಲ್ಲಿ ಹೊಸದಾಗಿ ಕರ್ನಾಟಕ ಸಾಮಾನ್ಯಸೇವ 
(ವಂದ ಮತ್ತು ನೇಮಕಾತಿ 
ನಿಯಮಗಳು) 2020ನ್ನು ರಚಿಸಿದ್ದು ಅದರಲ್ಲಿ ನಿರ್ದಿಷ್ಠ ಪ್ರಮಾಣದ 


ಹುದೆಗಳನ್ನು ನೇರ ನೇಮಕಾತಿಯಡಿ ಭರ್ತಿ ಮಾಡಲು ಅವಕಾಶ 


ಇರುವುದರಿಂದ ನೇರ ನೇಮಕಾತಿಗೆ ಲಭ್ಯವಾಗುವ ಹುದೆಗಳನ್ನು 
ಭರ್ತಿ ಮಾಡಲು ಅವಕಾಶ ಇದ್ದು ಈ ದಿಸೆಯಲ್ಲಿ ಕ್ರಮ 
ಕೈಗೊಳ್ಳಲಾಗುತ್ತದೆ. 
ಖಾಲಿ ಹುದ್ಮೆಗಳ ಎದುರಿಗೆ ಹೊರಗುತ್ತಿಗೆ / ನಿಯೋಜನೆ 
ಮೇಲೆ ಪಡೆಯಲು ಅವಕಾಶ ಇರುವ ಹುದ್ದೆಗಳ ಎದುರಿಗೆ 
ಹೊರಗುತ್ತಿಗೆ / ಬಾಹ್ಯ ಮೂಲಗಳಿಂದ ನೌಕರರನ್ನು ಪಡೆದು 
ಕಾರ್ಯನಿರ್ವಹಿಸಲಾಗುತ್ತಿದೆ. 
ಆ) Te ಗ್ರಾಮ ರಾಜ್ಯದ ಗ್ರಾಮ ಪಂಚಾಯಿತಿಗಳಲ್ಲಿ `` ಕಾರ್ಯನಿರ್ವಹಿಸುತ್ತಿರುವ 
ಪಂಚಾಯಿತಿಗಳ ಸಿಬ್ಬಂದಿ | ವಿವಿಧ ಸ್ಥರದ ಸಿಬ್ಬಂದಿಗಳ ವಿವರ ಈ ಕೆಳಕಂಡಂಶಿದೆ. 
ಹುದ್ಮೆಗಳು ಯಾವುವು: | [ಕ್ರಮ K 
ಸರ್ಕಾರದಿಂದ ಗ್ರಾಮ] [ಸಂಖ್ಯೆ | ಸಿಟರಿದಿಸಧನಾಮ 
ಪಂಚಾಯಿತಿ ಸಿಬ್ಬಂದಿ ಕರ ವಸೂಲಿಗಾರ I} 
ನೇಮಕಾತಿ 2 ಹ ಕರ್ಕ ಕಂ ಡಾಟಾ ಎಂಟ್ರಿ 
ನಿಯಮಾವಳಿಯನ್ನು, ಆಪರ್‌ಟರ 
ಅಂತಿಮಪಡಿಸಲಾಗಿದೆಯೇ: 3. | ಡಾಟಾ ಎಂಟ್ರಿ ಅಪರೇಟರ್‌ 
4 | ವಾಟರ್‌ ಆಪರೇಟರ್‌ 
ಪ್ರತಿಯನ್ನು 5 ] ಅಟೆಂಡೆಂಟ್‌ 
ಸರ್ಕಾರದ ಅಧಿಸೂಚನೆ ಸ೦ಖ್ಯೆ: ಗ್ರಾಅಪ 886 ಗ್ರಾಪಂಕಾ 2016, 
ದಿನಾಂಕ: 2909.2020ರಲ್ಲಿ ಕರ್ನಾಟಕ ಗ್ರಾಮ. ಸ್ವರಾಜ್‌ ಮತ್ತು 
ಪಂಚಾಯತ್‌ ರಾಜ್‌ (ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಸ್ವರೂಪ, 
ವೇತನ ಶ್ರೇಣಿಗಳು, ನೇಮಕಾತಿ. ವಿಧಾನ ಮತ್ತು ಇತರೆ ಸೇವಾ 
ಷರತ್ತುಗಳು) ನಿಯಮಗಳು 2020ನ್ನು ರೂಪಿಸಲಾಗಿದ್ದು ಕರ್ನಾಟಕ 
ಗ್ರಾಮ ಸ್ವರಾಜ್‌ ಮತ್ತು ಪಂಚಾಯತ್‌ ರಾಜ್‌ ಅಧಿನಿಯಮ, 1993ರ 
ಪ್ರಕರಣ 112 ಮತ್ತು 113ರಂತೆ ಗ್ರಾಮ ಪಂಚಾಯಿತಿಗಳ ಸಿಬ್ಬಂದಿ 
ವರ್ಗದ ಸ್ವರೂಪ, ನೇಮಕಾತಿ ವಿಧಾನ ಮತ್ತು ಇತರೆ ಸೇವಾ 
ಷರತ್ತುಗಳನ್ನು ನಿರ್ದಿಷ್ಠಪಡಿಸಲಾಗಿದೆ. ಅಧಿಸೂಚನೆ ಪ್ರತಿಯನ್ನು 
ಅನುಬಂಧದಲ್ಲಿ ನೀಡಿದೆ. 
ಇ) [ಪ್ರಸ್ತುತ #] ಸ 
ನಿಯಮಾವಳಿಗಳಿಂದ 
ಗ್ರಾಮ ಪಂಚಾಯಿತಿಗಳು | ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಗ್ರಾಅಪ 886 ಗ್ರಾಪಂಕಾ 2016, 
ನ ನೇಮಕಾತಿ | ದಿನಾಂಕ: 29.09.2020ರಲ್ಲಿ ಕರ್ನಾಟಿಕ ಗ್ರಾಮ ಸ್ವರಾಜ್‌ ಮತ್ತು 
ನ ಪಂಚಾಯತ್‌ ರಾಜ್‌ (ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಸ್ವರೂಪ ವೇತನ 
ಮಾಡಿಕೊಳ್ಳಲು ಶ್ರೇಣಿಗಳು, ನೇಮಕಾತಿ ವಿಧಾನ ಮತ್ತು ಇತರೆ ಸೇವಾ ಷರತ್ತುಗಳು) 
ತೊಡಕಾಗಿರುವುದು ನಿಯಮಗಳು 2020ನ್ನು ರೂಪಿಸಲಾಗಿದ್ದು, ಸದರಿ 
ಸರ್ಕಾರದ ಗಮನಕ್ಕೆ | ಅಧಿಸೂಚನೆಯಲ್ಲಿ ಗ್ರಾಮ ಪಂಚಾಯಿತಿಯ ಹುದ್ದೆಗಳ 
ಬಂದಿದೆಯೇಣ ಇದರಿಂದ | ಸಂಖ್ಯೆಯನ್ನು ಪ್ರತ್ಯೇಕವಾದ ಸರ್ಕಾರಿ ಆದೇಶದಲ್ಲಿ 
ಕುಡಿಯುವ ವೀರು ಮತ್ತು | ನಿಗದಿಪಡಿಸುವುದಾಗಿ ತಿಳಿಸಿದ್ದ, . ಅದರಂತೆ ಗ್ರಾಮ 
ನೈರ್ಮಲ್ಯದ | ಪಂಚಾಯಿತಿಗಳಿಗೆ ಅಗತ್ಯವಿರುವ  ಹುದ್ಮಗಳನ್ನು ಗುರುತಿಸಲು 
2 ನಿರ್ದೇಶಕರು (ಪಂಚಾಯತ್‌ ರಾಜ್‌-1) ಇವರ ಅಧ್ಯಕ್ಷತೆಯಲ್ಲಿ 
ಚಮುವಟಿಕೆಯ೦ತಹ ಸಮಿತಿಯನ್ನು ರಚಿಸಲಾಗಿತ್ತು. 2 
ಕಾರ್ಯ ಮೇಲ್ಕಂಡ ಸಮಿತಿಯು ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೆ 
ಚಟುವಟಿಕೆಯನ್ನು ಅಗತ್ಯವಿರುವ (ಕರವಸೂಲಿಗಾರ (ಕ್ಷರ್ಕ್‌ ಕಂ. ಡಾಟಾ ಎಂಟ್ರಿ: 
ನಡೆಸಲು ಕೂಡಾ ! ಆಪರೇಟರ್‌ 6 ಡಾಟಾ ಎಂಟ್ರಿ ಆಪರೇಟರ್‌ 4) ವಾಟರ್‌ 
ತೊಂದರೆಯಾಗಿರುವುದು | ಆಪರೇಟರ್‌ (6) ಅಟಿಂಡೆಂಟ್‌ ಮತ್ತು (6 ಕ್ಲೀನರ್‌ ಸಿಬೃಂದಿ 
ಹುದ್ಮೆಗಳನ್ನು ಗುರುತಿಸಿ ಸರ್ಕಾರಕ್ಕೆ ವರದಿ ನೀಡಿದ್ದು, ಸದರಿ 


i 


ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ, 
ಈ ಬಗ್ಗೆ ಸರ್ಕಾರದ 
ಕ್ರಮವೇನು; 


ಪರದಿಯು ಸರ್ಕಾರದ ಪರಿತೀಲನೆಯಲ್ಲಿರುತ್ತದೆ. ಅಂತಿಮ ನಿರ್ಧಾರ 
ಕೈಗೊಂಡ ನಂತರ ಗ್ರಾಮ ಪಂಚಾಯಿತಿಗಳಲ್ಲಿ ಖಾಲಿ ಇರುವ! 
ಹುದ್ಮೆಗಳನ್ನು ಭರ್ತಿ ಮಾಡಲು ವಿಯಮಾನುಸಾರ ಕ್ರಮ 
ವಹಿಸಲಾಗುವುದು. 


"ಈ [ಉಡುಪವಿ ಮತ್ತು ದಕ್ಷಿಣ 
ಕನ್ನಡ ಜಿಲ್ಲೆಯಲ್ಲಿ ಗ್ರಾಮ 
ಪಂಚಾಯಿತಿಗಳ ಡಾಟಾ 
ಎಂಟ್ರಿ ಆಪರೇಟರ್‌ 
ಹುದ್ದೆಯಲ್ಲಿ ಕಾರ್ಯ 
ನಿರ್ವಹಿಸುತ್ತಿರುವ ಗುತ್ತಿಗೆ 
ನೌಕರರ ಸಂಖ್ಯೆ ಎಷ್ಟು: ಈ 
ಹುದ್ದೆಯ 

ನೇಮಕಾತಿಗೆ 
ಕ್ರಮವೇನು; ಹಾಗೂ 
ಇವರಿಗೆ ಪಿ.ಎಫ್‌. ಇಎಸ್‌ಐ 
ಸೌಲಭ್ಯ ದೊರಕುತ್ತಿದೆಯೇ? 


ಖಾಯಂ ' 
ಸರ್ಕಾರದ 


ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮ ಪಂಚಾಯಿತಿಗಳ 
ಡಾಟಾ ಎಂಟ್ರಿ ಆಪರೇಟಿರ್‌ ಹುದ್ದೆಯಲ್ಲಿ ಗುತ್ತಿಗೆ ನೌಕರರು 
ಕಾರ್ಯನಿರ್ವಹಿಸುತ್ತಿರುವುದಿಲ್ಲ. 


ಸಂಖ್ಯೆ: ಗ್ರಾಅಪ 09 ಪಬವ 2022 


ಸಂಖ್ಯೆ ಗ್ರಾಅಪ 886 ಗ್ರಾಪಂಕಾ 2016 ಕರ್ನಾಟಕ ಸರ್ಕಾರದ ಸಜೆಬಾಲಲು. 


ಅಧಿಸೂಚನೆ 


ಕರ್ನಾಟಕ ಗ್ರಾಮ ಸ್ವರಾಜ್‌ ಮತ್ತು ಪಂಚಾಯತ್‌ ರಾಜ್‌ ಅಧಿನಿಯಮ. 1993 (1993ರ ಕರ್ನಾಟಕ 


’ ಮತ್ತು ಪ್ರಕರಣ 112 


ಅಧಿನಿಯಮ ಸಂಖ್ತೆ 14)ರ ಪಕರಣ 62 ರ ಉಪ: ಪ್ರಕರಣ (ರ ಖಂಡ "ಡ' ಮತ್ತು 


13 ರೊಡನೆ ಓದಿಕೊಂಡಂತೆ ಪ್ರಕರಣ 311 ರ ಮೂಲಕ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ 
ಗ್ರಾಮ ಸ್ಥರಾಜ್‌ ಮತ್ತು ಪಂಚಾಯತ್‌ (ಗ್ರಾಮ ಪಂಚಾಯತಿಯ ಸಿಬ್ಬಂದಿಯ' ಸ್ವರೂಪ: ವೇತನ ಶ್ರೇಣಿಗಳು, 
ನೇಮಕಾತಿ ವಿಧಾನ ಮತ್ತು ಸೇವಾ ಷರತ್ತುಗಳು) ನಿಯಮಗಳು 2020 ರ ಕರಡನ್ನು ದಿನಾಂಕ:05-03-2020 
ರ ಕರ್ನಾಟಕ ರಾಜ್ಯ ಪತ್ರದ ಭಾಗ-1೪-ಸಿ ರಲ್ಲಿ ಪ್ರಕಟಿಸಿ, ಅದರಿಂದ ಬಾಧಿತರಾಗುವ ವ್ಯಕ್ತಿಗಳಿಂದ ಸದರಿ ಕರಡಿಗೆ 
ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಹದಿಸ್ಯಾದು 


ದಿನಗಳೊಳಗಾಗಿ ಸಲ್ಲಿಸಬೇಕೆಂದು ಕೋರಿರುವುದರಿಂದ; 


ಹಾ 


ಮತ್ತು ಸದರಿ. ರಾಜ್ಯ ಪತ್ರವು ಸಾರ್ವಜನಿಕರಿಗೆ ದಿನಾಂಕ05-03-2020 ರಂದು .ಲಭ್ಯವಾಗು: 
ಮಾಡಿರುವುದರಿಂದ; 


ಮತ್ತು. ಸದರಿ ಕರಡಿನ ಸಂಬಂಧದಲ್ಲಿ ರಾಜ್ಯ ಸರ್ಕಾರದಲ್ಲಿ ಸ್ಟೀಕೃತವಾಗಿರುವ, ಆಕ್ಷೇಪಣೆ ಅಥವಾ 
ಸಲಹೆಗಳನ್ನು ಪರಿಗಣಿಸಿರುವುದರಿಂದ; KN ' 
ಈಗ ಕರ್ನಾಟಕ ಗ್ರಾಮ ಸ್ವರಾಜ್‌ ಮತ್ತು' ಪಂಚಾಯತ್‌. ರಾಜ್‌ ಅಧಿನಿಯಮ, "1993. .(1993ರ 
ಕರ್ನಾಟಕ ಅಧಿನಿಯಮ ಸಂಖ್ಯೆ 14)ರ 311 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ 
ಸರ್ಕಾರವು ಈ ಮೂಲಕ ನಿಯಮಗಳನ್ನು ರಚಿಸುತ್ತದೆ. ಎಂದರೆ, — 


ನಿಯಮಗಳು 
1. ಹೆಸರು, ಪ್ರಾರಂಧ ಮತ್ತು ಅನ್ನಯಾಸುವಿಕಿ- (1) ಈ ನಿಯಮಗಳನ್ನು ಕರ್ನಾಟಕ ಗ್ರಾಮ ಸ್ವರಾಜ್‌ ಮತ್ತು 
ಪಂಚಾಯತ್‌ ರಾಜ್‌ (ಗ್ರಾಮ : ಪೆಂಚಾಯಶಿ ಸಿಬ್ಬಂದಿ ಸ್ವರೂಪ, ವೇತನ ತೇಣಿಗಳು. ನೇಮಕಾತಿ ವಿಧಾನ ಮತ್ತು 
ಇತರೆ ಸೇವಾ ಷೆರತ್ತುಗಳು) ನಿಯಮಗಳು, 2020 ಎಂದು ಕರೆಯತಕ್ಕದ್ದು. 

(2) ಈ ನಿಯಮಗಳು ಕರ್ನಾಟಕ ರಾಜ್ಯಪತ್ರದಲ್ಲಿ ಅಂತಿಮವಾಗಿ" ಪ್ರಕಟವಾದ ದಿನಾಂಕದಿಂದ ಜಾರಿಗೆ 
ಬರತಕ್ಕದ್ದು. ' oe - 
(3) ಈ ನಿಯಮಗಳು ಕರ್ನಾಟಕ ರಾಜ್ಯದಲ್ಲಿನ ಗ್ರಾಮ ಪಂಚಾಯಿತಿಗಳ ವ್ಯವಹರಣೆಗೆ ಸಂಬಂಧಿಸಿದಂತೆ 
ಸರ್ಕಾರ ಅಥವಾ ಪಂಚಾಯತ್‌ ರಾಜ್‌ ಆಯುಕ್ತಾಲಯದಿಂದ ನೇಮಕಾತಿ ಮಾಡಲ್ಪಟ್ಟ ಹುದ್ದೆಗಳನ್ನು 
ಹೊರತುಪಡಿಸಿ ಇತರೆ ಎಲ್ಲಾ ಹುದ್ದೆಗಳ ನೇಮಕಾತಿಗೆ' ಅನ್ಷಯಿಸುತ್ತವೆ. ಈ ನಿಯಮಗಳಡಿಯಲ್ಲಿ ನೇಮಕಗೊಂಡ 
ಅಭ್ಯರ್ಥಿಗಳು ಸ್ಥಳೀಯ ಸಂಸ್ಥೆಯ 'ಫೌಕರರು. 


HM - A K we 
H ; - ಎ 


ಪರಿಭಾಷೆಗಳು: ಈ' ನಿಯಮಗಳಲ್ಲಿ ಸಂದರ್ಭಾನುಸಾರ ಅಗತ್ಯವನಿಸಿದ ಹೊರತು... 


WN “ಆಧಿನಿಯಮ” "ಎಂದರೆ, ಕರ್ನಾಟಕ . ಗ್ರಾಮ ಸ್ವರಾಜ್‌, ಮತ್ತು " ಪಂಚಾಯತ್‌ ರಾಜ್‌ 
ಅಧಿನಿಯಮ, 1993 (19936 ಕರ್ನಾಟಿಕ ಅಧಿನಿಯಮ ಸಂಖ್ಯೆ 14). § 
Ea 


Ky pe SAE ದಾಮ Ree 
(ಟಿ) “ನೇಮಕಾತಿ ಪ್ರಾಧಿಕಾರ” ಎಂದರೆ. ಸಂಬಂಧಿಸಿದ ಗ್ರಾಮ ಪಂಚಾಯ. 
(೩) “ಆಯ್ಕೆ ಸಮಿತಿ” ಎಂದರೆ ನಿಯಮ 4ರಡಿ ರಜೆಸಿರುವ ಸಮಿತಿ 
ಕ 
” ದರೆ ನಮಗಲ ಸ ೮ ೬ ಸಂತರ € 
(8) “ನೇರ ನೇಮಕಾತಿ” ಎಂದರೆ. ಈ ನಿಯಮಗಳ ಆಡಿಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ 
Rel ಇಲ್‌ಪಲಿ - | NR 


ಶಲೆ 


(ಎಫ್‌) “ಸಿಬ್ಬಂದಿ” ಎಂದರೆ. ಈ ನಿಯಮಗಳ ಅಡಿಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಷೆಡ್ಕೂಲ್‌ನಲ್ಲಿ 
ನಿರ್ದಿಷ್ಟ ಪಡಿಸಿರುವ ವರ್ಗದ ಹುದ್ದೆಗೆ ನೇಮಕ ಹೊಂದಿದ ವ್ಯಕ್ತಿ. " 


ಜಿ) “ಸಾಮಾನ್ಯವಾಗಿ” ಪ್ರತಿಯೊಬ್ಬ ಗ ್ರಮ ಪಂಚಾಯಿತಿ ನೌಕರನು ಎಲ್ಲಾ ಸಮಯದಲ್ಲೂ ಇರಬೇಕು 
() ಸಂಪೂರ್ಣ ಸಮಗ್ರತೆಯನ್ನು ಕಾಪಾಡಿಕೊಳ್ಳುವುದು. 
(1) ಕರ್ತವ್ಯ ನಿಷ್ಠೆಯನ್ನು ಕಾಪಾ ಂಡಿಕೊಳ್ಳುವಮ ಮತ್ತು 
(ಗ್ರಾಮ ಪಂಚಾಯಿತಿ ನೌಕರನಿಗೆ ತರವಲ್ಲದ ಕಾರ್ಯಗಳನ್ನು ಮಾಡಬಾರದು 
ಹಾಗೂ - ಯಾವುದೇ ಉಲ್ಲಂಘನೆಯು ಮರ್ವರ್ತನೆಯಾಗುತ್ತದೆ. 


ಹೆಚ್‌) “ವಿಚಾರಣಾ ಪ್ರಾಧಿಕಾರ” ಎಂದರೆ ಶಿಸ್ತು ಪ್ರಾಧಿಕಾರದಡಿಯಲ್ಲಿ ಕೆಲಸ ಮಾಡುವ ಯಾವುದೇ ಸರ್ಕಾರಿ 
ನೌಕರ. ' 


(ಐ) “ಬಡ್ತಿ” ಎಂದರೆ. ಈ ನಿಯಮಗಳ ಅಡಿಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಒಬ್ಬ ಸಿಬ್ಬಂದಿಯನ್ನು 
ಕೆಳಗಿನ ಹುದ್ದೆ ಅಥವಾ ದರ್ಜೆ ಅಥವಾ ವರ್ಗದ ಸೇವೆಯಿಂದ ಉನ್ನತ ಹುದ್ದೆ ಅಥವಾ. ಉನ್ನತ_ 


ದರ್ಜೆ ಅಥವಾ ಉನ್ನತ ವರ್ಗದ ಸೇವೆಗೆ ನೇಮಕಾತಿ ಮಾಡುವುದು. 
(ಜೆ) “ಹೆಡ್ಯೊಲ್‌” ಎಂದರೆ ಈ ನಿಯಮಗಳಿಗೆ 'ಅನುಬಂಧಿಸಿದ ಷೆಡ್ಯೂಲ್‌; ಮತ್ತು 
(ಕ) “ಪ್ರಕರಣ” ಎಂದರೆ, ಅಧಿನಿಯಮದ ಪ್ರಕರಣ. - 


3. ನೇಮಕಾತಿ ವಿಧಾನ,- ಷೆಡ್ಕೂಲ್‌ -! ರ ಕಲಂ (2) ರಲ್ಲಿ ನಿರ್ದಿಷ್ಟಪಡಿಸಿದ ಹುದ್ದೆಯ 
ವರ್ಗವನ್ನೊಳಗೊಂಡ ಗ್ರಾಮ ಪಂಚಾಯಿತಿಯ ಒಂದು' ಸೇವೆ ಇರತಕ್ಕದ್ದು, ಅವುಗಳ ಹುದ್ದೆಗಳ 
ಸಂಖ್ಯೆಗಳು, ನೇಮಕಾತಿ ವಿಧಾನ ಮತ್ತು ಕನಿಷ್ಠ ವಿದ್ಯಾರ್ಹತೆ ಏನಾದರೂ ಇದ್ದಲ್ಲಿ ಅವುಗಳಿಗೆ 
ಹೊಂದಿಕೊಂಡಿರುವ ಕಲಂ” 4) ಮತ್ತು (4) ರಲ್ಲಿ ನಮೂದಿಸಿರುವಂತೆ ಇರತಕ್ಕದ್ದು. 


ಯ್ಯ ಸಮಿತಿ, (1) ಷೆಡ್ಕೂಲ್‌-1,ರಲ್ಲಿ ನಿರ್ದಿಷ್ಟ ಪಡಿಸಿದಂತೆ ಗ್ರಾಮ ಪಂಚಾಯಿತಿಗಳಿಗೆ ಸಂಬಂಧಿಸಿದ 


4. ಆ 

py 
ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ಸಲುವಾಗಿ ಆಯಾ ಜಿಲ್ಲೆಗಳಲ್ಲಿ ಈ ಕೆಳಕಂಡ ಸದಸ್ಯರನ್ನೊಳಗೊಂಡ 
ಆಯ್ಕೆ ಸಮಿತಿ ಇರತಕ್ಕದ್ದು, ಅಂದರೆ. « ' 


Scanned with CamSranner 


ನ್ನು 2 5 
ವಿಷರಗಳು ಹಾಗೂ ಅರ್ಜಿ ಸಲ್ಲಿಸಲು ಕೊನೆಯ ದಿಸಾಂಕವನ್ನು ನಿಗದಿಪ 
ಅಭ್ಯರ್ಥಿಗಳಿಂದ. ಅರ್ಜಿಗಳನ್ನು ಆಅಡ್ದಾನಿಸ ಕನಿಷ್ಠ ಒಂದು ಕನ್ನಡ 
ಪತ್ರಿಕೆಯನ್ನೊಳಗೊಂಡಂತೆ ಜಿಲ್ಲೆಯಲ್ಲಿ ಹೆಚ್ಚು ಪ್ರಸಾರದಲ್ಲಿರುವ ದಿನ ಪತ್ರಿಕೆಗಳಲ್ಲಿ. 
ನೇಮಕಾತಿಗಾಗಿ ಜಾಹೀರಾತು ಪುಕಟ ಪಡಿಸತಕ್ಕ | 
(5) ಆಯಾ ಗ್ರಾಮ: ಪಂಚಾಯತಿ ವ್ವಾಪ್ತಿಯಲ್ಲಿ ವಾಸಿಸುವ ವ್ಯಕ್ತಿಗಳು ಆಯಾ ಗ್ರಾಮ 

ಪಂಚಾಯತಿ ಹುದ್ದೆಗಳಿಗೆ ಮಾತ್ರ ಆರ್ಜಿ ಸಲ್ಲಿಸಲು ಅರ್ಹರಾಗಿರತಕ್ಕದ್ದು 
(6) ವಯೋಮಿತಿ. ನೇಮಕಾತಿ ನಿಯಮಗಳಲ್ಲಿ ವಿಶೇಃ 

ಅಫವಾ ಹೆಚ್ಚಿನ ವಯಸ್ಸಿನ ಮಿತಿಯನ್ನು ಸೂಚಿಸುವ ಪನ್ನ ಅನ್ನಯಿಸಿದಂತೆ ಹೊರತುಪಡಿಸಿ, ನೇರ. 
ನೇಮಕಾತಿಯ ಮೂಲಕ ನೇಮಕಾತಿಗಾಗಿ ಪ್ರತಿಯೊಬ್ಬ ಅಭರ್ಥಿಯು ಅರ್ಜಿಗಳನ್ನು ಸ್ಟೀಕೃತಿಗಾಗಿ 
ನಿಗದಿಪಡಿಸಿದ' ಕೊನೆಯ ದಿನಾಂಕದಂದು ಹದಿನೆಂಟು ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ಮತ್ತು ಈ 
ಕೆಳಕಂಡ ವಯಸ್ಸನ್ನು ಮೀರದಂತ ವಯೋಮಿತಿಯಲ್ಲಿರತಕ್ಕದ್ದು. 


ಎ) ಯಾವುದೇ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ; ಪರಿತಿಷ್ಟ ಪಂಗಡ ' ಅಥವಾ 
ಹಿಂದುಳಿದ ವರ್ಗ-। ಕೆ ಕ್ಥೆ ಸೇ ರಿದ ವ್ಯಕ್ತಿ ಸೆಗೆ ಸಂಬಂಧಿಸಿದಂತೆ ನಲ ುವತ್ತು ವರ್ಷಗಳು; N 

ಬಿ) ಹಿಂದುಳಿದ ವರ್ಗಗಳ ಯಾವುದೇ 'ವರ್ಗ 1ಎ ಅಥವಾ 1ಬಿ, ವರ್ಗ ಎ 
; ಅಫವಾ 1ಬಿ ಗೆ ಸೇರಿದ ವ್ಯಕ್ತಿಗೆ ಸಂಟಲಧಿಸಿಧಲತ ' ಮೂವತ್ತೆಂಟು ವರ್ಷಗಳು; [ನ 
ಮತ್ತು ' 

ಸಿ) ಬೇರೆ ಯಾವುದೇ ಸಾಮಾನ್ಯ ವರ್ಗದ ವ್ಯಕ್ತಿ ಸಂಬಂಧಿಸಿದಂತೆ ಮೂವತೆ ತ್ರೈದು 
ವರ್ಷಗಳು; 3 


5. ಆಯ್ಕೆ ವಿಧಾನ,- (1) ಆಯ್ಕೆ ಸಮಿತಿಯು ಬಿಲ್‌ -ಕಲೆಕ್ಷರ್‌ ಮತ್ತು ಕ್ಷರ್ಕ ಕಮ್‌ ಡಾಟಾ ಎಂಟ್ರಿ 
ಆಪರೇಟರ್‌ ಅಥವಾ-ಡಾಟಾ ಎಂಟ್ರಿ ಆಪರೇಟರ್‌ ಅಥವಾ ವಾಟರ್‌ ಆಪರೇಟರ್‌, ಅಟೆಂಡೆಂಟ್‌ ಮತ್ತು ಕ್ಷೀನರ್‌ 
ವರ್ಗಗಳಿಗೆ ಸಂಬಂಧಿಸಿದಂತೆ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿದ. .ಅಂಕಗಳನ್ನು ಆಧರಿಸಿ ಅಧಿಸೂಚಿಸಿದ ಖಾಲಿ 
ಹುದ್ದೆಗಳಿಗೆ ಸಮನಾಗಿ ಆಯ್ಕೆ ಪಟ್ಟಿಯನ್ನು ತಯಾರಿಸತಕ್ಕದ್ದು. . 

(2) ಜಿಲ್ಲೆಯನ್ನು ರೋಸ್ಟರ್‌ಗಾಗಿ ಒಂದು ಯೂನಿಟ್‌ ಎಂದು ಪರಿಗಣಿಸಿ ರಾಜ್ಯ ಸರ್ಕಾರವು ಕಾಲ ಕಾಲಕ್ಕೆ 

ಹೊರಡಿಸಿರುವ ಮನರ್ಗಸೂಚಿಗಳಿಗನುಸಾರ ನೇರ ನೇಮಕಾತಿ ಕೋಟಾದ ಮೀಸಲಾತಿ. ನೀತಿಯನ್ನು 
ಅನುಸರಿಸತಕ್ಕದ್ದು... 

(3) ಪ್ರತಿಯೊಂದು ವರ್ಗದ ಪುಣ್ಣಗಳಿಗ ರೋಸ್ಪರ್‌. ಬಿಂದುವನ್ನು ಪ್ರತ್ಯೇಕವಾಗಿ ನಿಗಧಿಪಡಿಸಲಾಗುತ್ತವೆ 
ಇದಲ್ಲದೇ, ಖಾಲಿ ಹುದ್ದೆ ಸೃಷ್ಟಿಯಾದ ದಿನಾಂಕದ ಆಧಾರದ ಮೇಲೆ ರೋಸ ಸರ್‌ ಬಿಂದು 
ವಿಗಧಿಪಡಿಸ ಥತಕ್ಕದ್ದು. ಎರಡಕ್ಕೂ ಹೆಚ್ಚು ಖಾಲಿ ಹುದ್ದೆಗಳು ಒಂದೇ ದಿನಾಂಕದಂದು ಉದ್ಭವಿಸಿದರೆ. ಕನ್ನಡ 


ವರ್ಣ ಮಾಲೆಯಂತೆ ಗ್ರಾಮ ಪಂ ಹೆಸರುಗಳ ಆಧಾರದ ಮೇಲೆ ಮೀಸಲಾತಿ ನಿಗಧಿಯಾಗುತ್ತದೆ. 
3. 


d) ವೈಹಿಕವಾಗಿ ಅಂಗವಿಕಲ ಪ್ರಮಾಣ ಪತ್ರಗಳು. 


€) ಸಕ್ಷಮ ಪ್ರಾಧಿಕಾರಗಳಿಂದ ಪಡೆದ ಮಾಜಿ ಸೈನಿಕರು. ಯೋಜನೆಯ ಸ್ಥಳಾಂತರಗೊಂಡ ವ್ಯಕ್ತಿಗಳ 
ವ 


kd ಆ 
Pe me ಲ ಲಾ — ಗ್‌ Recta ey 
ಕುಟುರಿಬದ ಸದಸ್ಯರು. ಕನಡ ಮಾಧ್ಯಮ ಮಹಡತು ಗಾಮೀಣಿ ನ ಶಿಸರಿಣ ಹಮಾಣ ಪಗಳ. 
Ky ಹಿ ಅಃ 


೧ ಆದರ್ದಿಗಳ ಪೂರ್ವಾಪರಗಳು. 


ಬ್ರಿ! 
ka [A 
¢ 


ಹೊಂದುವುದಿಲ್ಲ. 


6. ಬಡ್ತಿ ಮೂಲಕ: ನೇಮಕಾತಿ,- ಎಲ್ಲಾ ಬಡ್ತಿಗಳು ಒಟ್ಟುಗೂಡಿಸಿದ ಜೇಷ್ಠತೆಯ ಅಧಾರದ; ಮೇಲೆ 
ಇರತಕ್ಕದ್ದು. ಬಿಲ್‌ ಕಲೆಕ್ಟರ್‌ ಮತ್ತು ಕ್ಲರ್ಕ್‌ ಕಮ್‌-ಡಾಟಾ ಎಂಟ್ರಿ ಆಪರೇಟರ್‌ ಹುದ್ದೆಗಳಿಗೆ ಬಡ್ತಿ ನೀಡುವ ಮುನ್ನ 
ಪಟಿಯನು 


ಗ್ರಾಮ ಪಂಚಾಯಿತಿವಾರು ಒಬ್ಬುಗೂಡಿಸಿದ ಜೇಷ್ಠತಾ ಪಟ್ಟಿಯ: 
"ಅವಧಿಯ ಆಧಾರದ ಮೇಲೆ ಸಂಬಂಧಪಟ್ಟ; ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯು ತಯಾರಿಸತಕ್ಕದ್ದು. 


FER - 
ಸಂಬಂ ಂಧಿಸಿದ ವರ್ಗ ದಲ್ಲಿ ನಿಭಿಸಟು ಟು 


1. ಸೇವಾ ಷರತ್ತುಗಳು,- 'ಈ ನಿಯಮಗಳ ಅಡಿಯಲ್ಲಿ' ನೇಮಕಾತಿ ಹೊಂದಿದ ನೌಕರನಿಗೆ ಈ ಕೆಳಕಂಡ 
ಸೇವಾ: ಷರತ್ತುಗಳು ಅನ್ವಯವಾಗತಕ್ಕದ್ದು, ಎಂದರೆ,-." 4 | 

() ನೌಕರನ ಸೇವಾ ಪುಸ್ತಕವನ್ನು ಸಂಬಂಧಿಸಿದ ಗ್ರಾಮ ಪಂಚಾಯಿತಿಯ 
ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯು ನಿರ್ವಹಿಸತಕ್ಕದ್ದು. 

4 ನೌಕರರಿಗೆ: ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯು... 
ವಾರ್ಷಿಕವಾಗಿ 10 ದಿನಗಳ ಸಾಂದರ್ಭಿಕ. ರಜೆ ಮತ್ತು 2 ದಿನಗಳ ನಿರ್ಬಂಧಿತ ರಜೆ ಮತ್ತು 
30 ದಿನಗಳ ಗಳಿಕೆ ರಜೆಯನ್ನು. ಮಂಜೂರು. ಮಾಡಲು ಸಕ್ಷಮ ಪ್ರಾಧಿಕಾರವಾಗಿರತಕ್ಕದ್ದು. .... 

(ಸ) ಗ್ರಾಮ ಪಂಚಾಯಿತಿಯ : ಪಠರಿಚಾಯಿತಿ "ಅಭಿವೃದ್ಧಿ ಅಧಿಕಾರಿಯು ವಿವಾಹಿತ 
ಮಹಿಳೆಯರಿಗೆ 180 ದಿನಗಳ ಪ್ರಸೂತಿ ರಜೆ ಮತ್ತು ಪರುಷ ನೌಕರರಿಗೆ 15 ದಿನಗಳ 

ತೃತ್ವ ರಜೆಯನ್ನು ಮಂಜೂರು ಮಾಡಲು ಸಕ್ಷಮ ಪ್ರಾಧಿಕಾರವಾಗಿರತಕ್ಕದ್ದು. 

" (iv) ಗ್ರಾಮ ಪಂಜಾಯಿತಿಯ' ಪ್ರತಿ ನೌಕರನು 60 ವರ್ಷ ವಯಸ್ಸನ್ನು ಹಿ ಪೂಕ್ಯಿಸಿವಾಗ; 
ಸೇವೆಯಿಂದ ನಿವೃತ್ತಿ" ಹೊಂದತಕ್ಕದ್ದು ; ಮತ್ತು 

(೪ ನೌಕರರು ಪ್ರತಿ ವರ್ಷಕ್ಕೆ 15 ದಿನಗಳ ವೇತನದಂತೆ ಒಟ್ಟು 20 ಶಿಂಗಳ ವೇತನ 
ಮೀರದಂತೆ `ಮರಣ ಮತ್ತು ನಿವೃತ್ತಿ ಉಪದಾನ ಪಡೆಯಲು ಹಕ್ಕುಳ್ಳವರಾಗಿರುತ್ತಾರೆ. 


Scanned with CamSnanner 


೩. ಶಿಸ್ತು ಪ್ರಾಧಿಕಾರ,- ಕರ್ನಾಟಕ ಗ್ರಾಮ ಸ್ವರಾಜ್‌ ಮತ್ತು ಪಂಚಾಯತ್‌ ರಾಜ್‌ ಅಧಿನಿಯಮ. 1993 ರ 
ಮಫ 


ಕರಣ €2(ಡ) ಮತ್ತು ಪ್ರಕರಣ 113 ರಲ್ಲಿ ಏನೇ ಒಳಗೊಂಡಿದ್ದರೂ. ತಪ್ಪು ಮಾಡಿದ ನೌಕರರ ವಿರುದ್ಧ ಶಿಸ್ತು © 
ಮವನ್ನು ಒ್ರರಂಭಿಸತಕ್ಕದ್ದು 


(ಅ) ಗ್ರಾಮ ಪಂಚಾಯಿತಿಯು ತಪ್ಪು ಮಾಡಿದ ನೌಕರರ ವಿರುದ್ಧ ಶಿಸ್ತು ಕ್ರಮವನ್ನು ಪ್ರಾರಂಭಿಸುವುದು 
” ಅಕ್‌ 
ಮತ್ತು “ದಂಡ ಅಥವಾ ವೇತನ ಬಡ್ತಿಯನ್ನು ತಡೆ ಹಿಡಿಯುವುದು” ವಿಧಿಸಲು ಸಂಬಂಧಪಟ್ಟ 
ಗ್ರಾಮ ಪಂಚಾಯಿತಿಯ ಶಿಸ್ತು ಪ್ರಾಧಿಕಾರಕ್ಕೆ ಅಧಿಕಾರ ನೀಡಲಾಗುವುದು. 


(ಅಗ್ರಾಮ ಪಂಚಾಯಿತಿಯ ಅಧ್ಯಕ್ಷನಿಗೆ ಗ್ರಾಮ ಪಂಚಾಯಿತಿಯ ನೌಕರರನ್ನು 
" ಅಮಾನತುಗೊಳಿಸುವುದಕ್ಕೆ ಅಧಿಕಾರ ನೀಡಲಾಗುತ್ತದೆ. ಅಲ್ಲಿ ಅವನ ವಿರುದ್ಧ ಶಿಸ್ತು ಕ್ರಮವನ್ನು 
ಆಲೋಚಿಸುವುದು ಅಥವಾ ಬಾಕಿ ಇರಿಸುವುದು ಅಥವಾ ಯಾವುದೇ ಕ್ರಿಮಿನಲ್‌ ಅಪರಾಧಕ್ಕೆ 
ಸಂಬಂಧಿಸಿದಂತೆ ಆತನ ವಿರುದ್ಧದ ಪ್ರಕರಣವು ತನಿಖೆ ಅಥವಾ ವಿಚಾರಣೆಯಲ್ಲಿದ್ದರೆ. 


(ಇ) ನೌಕರನ ಶ್ರೇಣಿಯನ್ನು ಕಡಿಮೆ ಮಾಡಲು, ಸೇಷೆಯಿಂದ ತೆಗೆದುಹಾಕಲು ಅಥವಾ 
ವಜಾಗೊಳಿಸಲು ಗ್ರಾಮ ಪಂಚಾಯಿತಿಗೆ ಅಧಿಕಾರವಿದೆ. ' 


dy 


(2) ಅನುಸರಿಸಬೇಕಾದ ಕಾರ್ಯವಿಧಾನ :- 1) ಶಿಸ್ತು ಪ್ರಾಧಿಕಾರವು ತಾನು ಸ್ಪತಃ ಅಥವಾ ಇತರರ 
ಮುಖಾಂತರ; - 


ಛು) ನೌಕರನು ಮಾಡಿರುವ ತಪ್ಪು ನಡತೆ ಅಥವಾ ಕೆಟ್ಟ ನಡೆಯನ್ನು ನಿರ್ದಿಷ್ಟವಾದ ಆರೋಪವನ್ನಾಗಿ. 
ತೆಯಾರಿಸುವುದು. 


i) ಪ್ರತಿ ಆರೋಪಗಳಿಗೆ ಅಥವಾ ಆರೋಪಗಳನ್ನು ಜೆಂಬಲಿಸುವ ಅಥವಾ ಪ್ರತಿಯೊಂದು ದುಷ್ಕಶ್ಯದ 
ಆರೋಪಗಳಿಗೆ. ' 


(ಎ)ನೌಕರನು , ಮಾಡಿದ ಯಾವುದೇ ನಿವೇದನೆ ಅಥವಾ ತಪ್ಲೊಪ್ಪಿಗೆಯನ್ನು ಒಳಗೊಂಡಂತೆ ಎಲ್ಲಾ 
ಸಂಬಂಧಿತ ಸಂಗತಿಗಳ ಹೇಳಿಕೆ ದಾಖಲಿಸಬಹುದಾಗಿದೆ. 0 
(೭) ' ರೋಷಾರೋಪಗಳಿಗೆ (ಜಾರ್ಜ್‌ಗಳಿಗೆ) ಅವಶ್ಯಕವಾದ ದಾಖಲೆ ಮತ್ತು ಸಾಕ್ಷಿಗ 


ಳಿ N ್ಲ 
೪ ಪಟ್ಟಿಗಳನ್ನು 
ಬಳಸಿಕೊಳ್ಳಬಹುದಾಗಿದೆ. 


2) ಶಿಸ್ತು ಪ್ರಾಧಿಕಾರವು, ನೌಕರದಿಗೆ ದೋಷಾರೋಪದ (ಚಾರ್ಜ) ಪಟ್ಟಿಯನ್ನು ಹಾಗೂ ದುಷ್ಪತ್ಯ ಅಥವಾ 
ದುರುಪಯೋಗದ ಆರೋಪಗಳ ಹೇಳಿಕೆ ಮತ್ತು ಪ್ರತಿ ದೋಷಾರೋಪದ (ಚಾರ್ಜ್‌) ಪಟ್ಟಿಯಲ್ಲಿ ಪ್ರಸ್ತಾಖಸುವ' 
ದಾಜಖಿಲೆ ಮತ್ತು ಸಾಕ್ಷಿಗಳ ಪಟ್ಟಿಯನ್ನು ಜಾರಿಗೊಳಿಸುವುದು ಅಥವಾ ಜಾರಿಗೊಳಿಸಲು ಕ್ರಮ ವಹಿಸುವುದು 

ನಿಗಧಿತ ಸಮಯದೊಳಗೆ ರಕ್ಷಣಾ ಹೇಳಿಕೆ `ಸಲ್ಲಿಸಯ ಹಾಗೂ- ವಿಚಾರಣೆ ನಡೆಸಲು 
'ಅಗತ್ಯಕ್ರೆಯ ಬಗ್ಗೆ ಪಿಳಿಸುವಂತೆ ಸೂಚಿಸುವುದು. : 


ಹಾಗೂ ನೌಕರನು 


ou 


3 ಎ) ಶಿಸ್ತು ಪ್ರಾಧಿಕಾರವು ಅರೋಪ "ನೌಕರರ ರಕ್ಷಣಾ ಹೇಳಿಕೆಯನ್ನು ಸ್ಟೀಕಲಸಿದ 
ಖಮಿಚಾರಣೆಯನ್ನು ಯರಾಮೊಂದು ಆರೋಪಗಳನ್ನು ಒಪ್ಲರುವುದಿಳ್ಲವೋ ಅಂತಹ ಆರೋಪಗಳಿಗೆ 
ಡಬಹುದು ಅಥವಾ 


ನಂತರ. "ತಾವೇ 
ಸಂಬಂಧಿಸಿದಂತೆ 
ಶಮಗೆ ಅಗತ್ಯವೆಂದು ಕಂಡು ಬಂದರೆ ಮತ್ತೊಬ್ಬ ವಏಚಾರಣಾಧಿಕಾರಿಯನ್ನು 


5 


[4 


PS 
he? 


pS 
[ 


3 


[4] 
4 


[4 


3) 


P 
3 we 
ಹಿಕ UL 


4 
[ord 
ಜಬ! 


PSS 


ಶಾನು ಒಪರೊಳದಿ 


[ON 


4 


pe 
4 


ನರನಿಗೆ ಪಾರ್ಟಿ 


ಕಾವಗಿಳ 


pep 


ve 


pi 


pe 
vu 


[NS 


ಗಿ 
ಸಾಬಿಶಾಗಿದದಹೂ: 


ಅರೊಪವ 


[i 


ಇರಣಾ 


ವಾ 


ಸರಿಸಿ ೭ 


ಮ 


ವರದಿಯನ್ನು 
ರಬಿಯನ್ನು 


ಗಿದೆಯೇಃ 


ಸರ್‌ 


ರಣೆಗಾಗಿ ವಿಚಾರಣಾಧಿಕಾರಲಿಗೆ ಹಿಂದಿರುಗಿಸಲಾಗಿದೆ 


ಯದ್ದು ಎಂದು ಭಾವಿಸಿ 


ತಡೆ ಹಿಡಿಯುವ ದಂಡನೆಯನು, 


೯ರ ಸರೂಪವಲದ ರಿ 


ಚಾ 


3) ವಿಚಾರಜಾ ವರದಿಯ 
ಮಿ 

ಅರೋಪಗಳು ಗಂಭಿ: 
ನೌಕರನಿಗೆ ವೇತನ 


ವರೆ 


ಆತಿ 


ನ 


ಬ 


ಬಡಿಯನು, 


ದ 


ವಿಧಿಸಬಹುದು. ಸಿಸ್ತು 


3 


ಮಾಡಿರುವಂತಹ 


ಧಿಕಾರ 


pep 


ಪದೆಂಬ ತೀರ್ಮಾನಕ್ಕೆ ಬಂದರೆ 


ವಿಧಿಸಬಹುದಾದ ದಂಡನಿಯ ಬಗಿ 


ಬ 


ದೋಷಾ 


ರೋಪಣೆಯು 


ಣೆಗಳ ಬಗ್ಗೆ ಒಂದು ಸಯ 


ಸರೂ: 


[3 


ಯನ್ನು 


ಗಂಭೀರ 


೦ವೇದ ಟಿ 
pl 


ಫ್ರ 
ಅಂತಹ ಡೋಷಾರೊ 


ಫಾ| 
ಸ್‌ 


ಅಭಿತ 


& 


ವಿ 


A 


ನ್‌ 
ಳಫ 


[d 


3 
u 8B 
oO 

ಎ 
ಹ 
೪ ೪ 
§ 8 
8 
KR 1a 
ಜ್‌ 
¥ u 
ff 

2 
3 
4 8 
[2 
4 § 
Ha 

% 
ಕಿಸ 
Bc 
ಆ ಷ 
4 
PE: 
ಛೆ 
3 
4 3 
4 
f. # 
ಎ 

x fA 
2) 


ಸೌಕರನನ್ನು ಕೆಲಸದಿಂದ ತೆಗೆಯುವ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳತಕ್ಕದ್ದು, 
ಡಿ) ಶಿಸ್ತು ಪ್ರಾಧಿಕಾರವು ಗ್ರಾಮ ಪಂಚಾಯಿತಿಯ ತೀರ್ಮಾನವನ್ನು ಜಾರಿ ಮಾಡತಕ್ಕದ್ದು. 


ಜಾಯಿತ್ತಿ ನೌಕರನ 


ಥವಾ ಧ್ರಷ್ಟಾಜಾರ ನಿಗ್ರಹ ದಳವು ತನಿಖೆಯನ್ನು ಕೈಗೊಂಡು ಗ್ರಾಮ ಪಂಃ 


ತೆ) ಇತರೆ ತನಿಖಾ ಸಂಸ್ಥೆಗಳ ಶಿಫಾರಸ್ಸಿನ ಮೇಲೆ ಕ್ರಮ:- , ಸಾರ್ವಜನಿಕ ದೂರುಗಳ ಆಧಾರದ ಮೇಲೆ 


8 
3 
f 
pel 
Ks] 

PU - 

48 

Bp 

4 8 


Scanned with CamSranner 


f ಟ್ರ ii 
[ NS 1 
DFG ” p: (7 ps ಕ 
[te ೫-2 4 fo 1} 4 5 ( 
Sy ¥ RE ಳೆ ಬ "ಲ py by 2 ೫ 9) F ¢ 
ಜತ | iO PR 
Ha J yr ಖಂ 4 0 ಸ 89 c 
¥ [ * ¢ H f KS y 
HE K "3 F i 3 f p 1 4 a 
[y 5H 4 i 2 p. [eY i oo pe Py Ki p ¢ 
p ವ * § pe. Me ನಿ ಹ ಇ K 
Pad F J PR u. ೫ 5 § wp AE 4 
a Wey [5 f » [el wo ಛಿ 4B k 
# K wp ೫ w fy ೬ ಇ 9 8 p 
3 Iz ೭ ux Ki ke f ಖಿ 73 py 
- 3 ್ಯಕ ಸಿ Spe Pd 84 
ಮ ge AF ಸ ಸಿ ¥ 4 
480, % 4H 5 Um pe pT 
ಸ ; 1 + yh J { 
i i a ೫ ಜರ x 8 
3 1. ಗ 4 0 1) 13 £ pp A ಟ pa 
fy We 2ಬ u i n { ff Hj ke) ಮ # 
| le v4 ರಿ KN, ff pe ERE ; Bo 
i i 32 if § ರ 3B GS #1 
if Ne fj 5 N nm »B ರ a 
5 | Np 1 , BAH cf @ ಭೀ 
1} HD x ೪4 ps ¥ R 5 
Wh i: 93 be % RE gp 
| 1” Ba 3) 3%; ಸ - % M bd 
3 i th pn gH 5 ps 5 3% ಹ 3 f ಫೋ 
pe NT F ಸಿ © 2 ಡ್ನ 4 [ $ ‘ಈ 
I (0 ಇ ಟು BO OF 5.4% PE " § 
Ly 8 ಲ gy Hg 428 FRE: 
ಡಕ pS ma 3 mm pa Hy ಛಂ pi 5 Bl 
NT # 3g ಹ" A 2 pS 5 p58 
A KS 7 1} ೩ », ೈ, oy. p [] . $f 
iW yd We p y FAS ೩ ಕ್ರ ARB pe [ ಸ 
OB 45 Hp nS Happ Fe po 
4 Wy 4 UB | 4 4} {4 fs "4 ¥ Kk p Y = Gq g Wy H 8 (3 HE ಸೌ ಪ್ರ 
$ 2 i+ i 14 ML FE pa HR A ps (4 4 po) «4 ಇ Dಡ್ತಿಪಿ K : 
pt ed Fy 7 i: ನ 7 9 WEDS 43 & ~NU 8 
Ee 2s: bE RE 
» pk PE J pu K& |} v} "2 i 9 ಶಿ ಿ i ; 
i en EE SY fj pi yids 
ಹ Hn HT 2 fh BR HSS 
ಮ & fd 
I Oh pe f n, B : 
4S F ಲ ¢ ಸ 
< 3 EE . -~f{ g 
DI EH 7 “WD 


ಡಿ) ವಿಧವೆಯಾಗಿರುವ ಮಗಳು, ವಿದುರ, ಮಗ ಅಥವಾ ಅವಿವಾಹಿತ ಮಗಳು ನೇಮಕಾತಿಗೆ 


ಅರ್ಹತೆ ಇಲ್ಲದಿದ್ದರೆ ಅಫವಾ ಯಾವುದೇ ಸಕಾರಣಗಳಿಗೆ ಅವರು ನೇಮಕಾತಿಯನ್ನು 
ಸ್ಪೀಕರಿಸಲು ಸಿದ್ದರಿಲ್ಲದಿದ್ದರೆ. 
ಷ ಎನ ಬ 


(iia) ಮದುವೆಯಾಗದ ಮಹಿಳಾ ಗ್ರಾಮ ಪಂಚಾಯಿತಿಯ ನೌಕರಳು ಮೃತಳಾದರೆ : 
ಎ) ಅವಿವಾಹಿತ ಸಹೋದರ; 
ಬಿ) ಅವಿವಾಹಿತ ಅಥವಾ ವಿದುರಳಾಗಿರುವ ಸಹೋದರಿ; 


ಮೃತ ನೌಕರಳ ಮೇಲೆ ತಮ್ಮ ಬದುಕಿಗಾಗಿ ಅವಲಂಜಿತರಾಗಿರುವವರು. 
(iii) ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಆ ವ್ಯಕ್ತಿಯ ವಿರುದ್ಧ ಮೃತ ಗ್ರಾಮ ಪಂಜಾಯಿತಿ ನೌಕರನ ಕೊಲೆ 
ಮಾಡಿರುವ ಅಥವಾ ಅಂತಹ ದುಷ್ಣತ್ಯವನ್ನು ನಡೆಸಲು ಕುಮ್ಮಕ್ಕು ನೀಡಿರುವ , ಆಧಾರದ ಮೇಲೆ ಯಾವುದೇ 
. ಕ್ರಿಮಿನಲ್‌ ಮೊಕದ್ದಮೆ ಹೂಡಿ ತನಿಖೆ ಅಥವಾ ವಿಚಾರಣೆ ನಡೆಯುತಿದ್ದ ಅಂತ ಹ ವ್ಯಕ್ತಿಗಳು ಈ 
ನಿಯಮಗಳಡಿಯಲ್ಲಿ ನೇಮಕಾತಿ ಆಗಲಿ ಅರ್ಹರಿರುವುದಿಲ್ಲ. ಫಿ 


3. ವಯೋಮಿತಿ : ಉಪಬಂಧ 4(6) ಕಲ್ಲಿಸಿರುವಂತೆ; 
ಆದರೆ ವಿಧವೆ ಅಥವಾ ವಿಕಲಚೇತನ: ವ್ಯಕ್ತಿಗಳಿಗೆ 10 `ವರ್ಷಗಳ ಸಡಿಲಿಕೆಯನ್ನು, ನೀಡಲಾಗಿದೆ. 


4. ನೇಮಕಾತಿಗೆ ಅರ್ಹತೆ : ಬಿಲ್‌ ಕಲೆಕ್ಟರ್‌, ಕ್ಷಕ್‌ ಕಂ ಡಾಟಾ ಎಂಟ್ರಿ ಅಪರೇಟರ್‌ ಮತ್ತು ಡಾಟಾ 
ಎಂಟ್ರಿ ಅಪರೇಟರ್‌ಗಳಿಗೆ ಕನಿಷ್ಟ ವಿದ್ಯಾರ್ಹತೆಯು ಉಪನಿಯಮ 3ರ ಅನುಸೂಚಿ 1 ನೇರ 
ನೇಮಕಾತಿಗೆ ನಿಗಧಿಪ ಪಡಿಸಿರುವಂತೆ. ನೀರು ಸರಬರಾಜುದಾರರು, ಅಟೆಂಡೆಂಟ್‌ ಮತ್ತು 
ಸ್ವಚ್ಛ ಚ್ಚತಾಗಾರರು. ಉಪನಿಯಮ 3ರ ಅನುಸೂಚಿ 1 'ಅನ್ನಯಿಸುವುದಿಲ್ಲ. 4 


wh 


5. ಖಾಲಿಯಿರುವ ಹುದ್ದೆಗಳಿಗೆ. ಮಾತ್ರ ಅರ್ಜಿಯನ್ನು ಪರಿಗಣಿಸಲಾಗುವುದು. ಆದರೆ, ಉಪನಿಯಮ 
9(4) ರಲ್ಲಿ ನಿಗಧಿಪಡಿಸಿರುವ ಕನಿಷ್ಠ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. 


Srannad with CamScannar 


,€ 
pt 


10. ಹಿಂದಿನ ಅಧಿಕೃತ ಜಾಪನ ಮ 


ಸಂಖ್ಯೆ - ಆರ್‌ಡಿಪಿ 102 ವಿಇಎಲ್‌ 1990. ದಿನಾಂಕ: 10.01.1994, ಆಧಿಕೃತ ಜ್ಞಾಪನ ಸಂಖ್ಯೆ ಗ್ರಾಅಪ 67 
ಗ್ರಾಪಂಸಿ 2006. ದಿನಾಂಕ: 04.01.2008, ಸರ್ಕಾರದ ಆದೇಶ ಸಂಖೆ ಗ್ರಾ ಪಂಸಿ -C 
10.09.2014 ಮತು ಸರ್ಕಾರದ ಆದೇಶ ಸಂಖೆ ಗಾಅಆಪ 103 ಗಾಪಂಸಿ 2016, ದಿನಾಂಕ: 02.11.2017 


ವನ 
pC Rss) ey 


ಅಥವಾ ಷೆಡ್ಕೂಲ್‌ನಲ್ಲಿ ನಿರ್ದಿಷ್ಟಪಡಿಸಿರುವ ಹುದ್ದೆಗಳಿಗೆ ಹೊರಡಿಸಿರುವ ಇತರೆ ಯಾವುದೇ ನಿಯಮಗಳು 
ಮತ್ತು ಸಿಬ್ಬಂದಿ ವರ್ಗದ ಮಾದರಿ ಮತ್ತು ನೇಮಕಾತಿ ವಿಧಾನಗಳ ಬಗೆಗಿನ ಯಾವುದೇ ಆದೇಶ ಇವುಗಳನ್ನು 
ಈ ಮೂಲಕ ಹಿಂಪಡೆಯಲಾಗಿದೆ. 
ಪರಂತು ಇಂತಹ ಹಿಂಪಡೆಯುವಿಕೆ ಅಥವಾ ರದ್ಧಿಯಾತಿಯು, ಈ  ಕೆಳಗಿನವುಗಳಿಗೆ 
ಬಾಧಕವಾಗತಕ್ಕದ್ದಲ್ಲ. 
() ಮೇಲಿನ ಅಧಿಕೃತ ಜ್ಞಾಪನ ಮತ್ತು ಸರ್ಕಾರಿ ಅದೇಶಗಳಡಿ ಹಿಂದೆ ಮಾಡಲಾದ 
ಕಾರ್ಯಕ್ರಿಯೆ ಅಥವಾ ಅದರ ಮೂಲಕ ಬಾಧೆಗೊಳಪಟ್ಟ ; ಅಥವಾ 
(i) ಅಧಿಕೈತ ಜ್ಞಾಪನ ಮತ್ತು ಸರ್ಕಾರಿ ಆದೇಶಗಳಡಿ ಗಳಿಸಿದ. ಯಾವುದೇ ಹಕ್ಕು ಸವಲತ್ತು, 
ಬಾಧ್ಯತೆ. ಅಥವಾ ಸ್ವಾಧೀನ ಪಡಿಸಿಕೊಂಡ, ಸಂಭವಿಸಿದ, ಉಂಟಾದ ಹೊಣೆಗಾರಿಕೆ. - 


ಷೆಡ್ಕೂಲ್‌-1 
- = - (ನಿಯಮ 2 ಮತ್ತು 3ನ್ನು ನೋಡುವುದು) 
1 2 ' 3 4 
[ ಕರ್‌ ವಸಾರಗಾರ ಮತ್ತು | ವಾಟರ್‌ ಬಡ್ತಿಗಾಗಿ: 
ತರ್ಕ್‌ 'ಕಮ್‌ .- ಡಾಟಾ | ಆಪರೇಟರ್‌ /ಅಟೆಂಡೆಂಟ್‌/ಕ್ಷೀನರ್ಸ್‌ 
ಎಂಟ್ರಿ ಆಪರೇಟರ್‌. ವೃಂದದಿಂದ ಒಟ್ಟುಗೂಡಿಸಿದ | (1)ಕನ್ನಡವನ್ನು ಒಂದು 
. ಜೇಷ್ಠತೆ ಆಧಾರದ ಮೇಲೆ | ವಿಷಯವನ್ನಾಗಿ ಎಸ್‌.ಎಸ್‌.ಎಲ್‌.ಸಿ 
ಮುಂಬಡಿಯ ಮೂಲಕ್ಯ; ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 
- . | ಉತ್ತೀರ್ಣರಾಗಿರಬೇಕು. 
ಜೇಷ್ಠತೆಯನ್ನು ಸಂಬಂಧಿಸಿದ 
ವೃಂದಗಳಲ್ಲಿ ಸಲ್ಲಿಸಿದ ಸೇವೆಯ |(2) ವಾಟರ್‌ 
ಅವಧಿಯ ಮೇಲೆ | ಆಪರೇಟರ್‌ /ಅಟೆಂಡೆಂಟ್‌/ಕ್ಷೀನರ್ಸ್‌ 
ನಿರ್ಧರಿಸುವುದು. ಹುದ್ದೆಯಲ್ಲಿ 5 ವರ್ಷಗಳಿಗೆ ಕಡಿಮೆ 


ಇಲ್ಲದ ಸೇವೆ ಸಲ್ಲಿಸಿರಬೇಕು. 
| ಪರಂತು, ಮುಂಬಡ್ತಿಗಾಗಿ ಅರ್ಹ | - 
ವ್ಯಕ್ತಿಗಳು ಲಭ್ಯವಿಲ್ಲದಿದ್ದಲ್ಲಿ ಮೆರಿಟ್‌ | ನೇರ ನೇಮಕಾತಿಗಾಗಿ: 
ಆಧಾರದ " ಮೇಲೆ ನೇರ 
ನೇಮಕಾತಿ ಮೂಲಕ - ಭರ್ತಿ.|(0 ಕನ್ನಡವನ್ನು ಒಂದು 
ಮಾಡುವುದು. | ಭಾಷೆಯನ್ನಾಗಿ ಪಿ.ಯು.ಸಿ ಅಥವಾ 
oo ತತ್ಸಮಾನ ವಿದ್ಯಾರ್ಹತೆಯಲ್ಲಿ 
ತೇರ್ಗಡೆ ಹೊಂದಿರಬೇಕು. 


(2) ಕಂಪ್ಯೂಟರ್‌ ತರಬೇತಿ 
ಕೋರ್ಸ್‌ನಲ್ಲಿ. ಕೇಂದ್ರ ಅಥವಾ 
ರಾಜ್ಯ ಸರ್ಕಾರದಿಂದ' ಮಾನ್ಯತೆ 


ಕೈತ ಜ್ಞಾ ್ತಿ ಸರ್ಕಾರಿ ಆದೇಶಗಳನ್ನು ಹಿಂಪಡೆಯುವುಮು,- ಸರ್ಕಾರದ ಆದೇಶ ©) 


ಖಾ _- 
ಕಷಡಡವಮು, ಒರಿದು 
« [4 


p) ಡಾಟಾ . ಏ೦ಟ್ರ » 
CRS 3 ಸ್‌ ಮ್ನ 
ಬಾಷೆಯವಾಗಿ ಪಿಯು. ಅಧವಾ 
_ ಬ 


[A 
& 
ae 
Q 

ಸ] 
& 
ql 
PAR 
ke) 
PN 
3, 
Oo 
[38 


(HL 
5] 
3 
[28 
(Ll 
p 
© 
[3 
a 
po 
ಈ 


ಎಳ Nk 
ಕಂಪ್ಯೂಟರ್‌ j ಸಾಕ್ಷರತಾ 
-.] ಪರೀಕ್ಷೆಯನ್ನು ಪ್ರತಿಷ್ಠಿತ. ಸಂಸ್ಥೆಗಳ 
ನ “ಮೂಲಕ. ನಡೆಸತಕ್ಕದ್ದು; ಮತ್ತು 


-|(4) ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ 
:.| 50% ಅಂಕಗಳನ್ನು ಮತ್ತು 

ಕಂಪ್ಯೂಟರ್‌ ಸಾಕ್ಷರತಾ 
) | | ಪರೀಕ್ಷೆಯಲ್ಲಿ ಪಡೆದ 50% 
| rl | ಅಂಕಗಳನ್ನು ಒಳಗೊಂಡಿರುವ 
ಅರ್ಹತೆಯ ಆಧಾರದ ಮೇಲೆ 
ಆಯ್ಕೆ ಪಟ್ಟಿಯನ್ನು 
'ಸಿದ್ಧಪಡಿಸಬೇಕು. 


ಎಸ್‌.ಎಸ್‌.ಎಲ್‌.ಸಿ: 


5 ವಾಟರ್‌ ಆಪರೇಟರ್‌ 
ಸಮಾನಾಂತರ ಪರೀಕ್ಷೆಯಲ್ಲಿ 
ಗಳಿಸಿದ ಅಂಕಗಳನ್ನು ಆಧರಿಸಿ 
"| ನೇರ ನೇಮಕಾತಿ ಮೂಲಕ 
ಎಸ್‌.ಎಸ್‌.ಎಲ್‌.ಸಿ 
ಸಮಾನಾಂತರ ಪರೀಕ್ಷೆಯಲ್ಲಿ | ಎಸ್‌.ಎಸ್‌.ಎಲ್‌.ಸಿ 
ಗಳಿಸಿದ ಅಂಕಗಳನ್ನು ಆಧರಿಸಿ | ತತ್ನಮಾನ ಪರೀಕ್ಷೆಯಲ್ಲಿ 
ನೇರ ನೇಮಕಾತಿ ಮೂಲಕ ಉತ್ತೀರ್ಣರಾಗಿರಬೇಕು. 
5 ಎಸ್‌.ಎಸ್‌.ಎಲ್‌.ಸಿ ಅಥವಾ 3 


ಎಸ್‌.ಎಸ್‌.ಎಲ್‌.ಸಿ 
ತತ್ಸಮಾನ 
ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. 


Snanned with CamSrannar 


ಸಮಾನಾಂತರ  - ಪರೀಕ್ಷೆಯಲ್ಲಿ 
ಗಳಿಸಿದ ಅಂಕಗಳನ್ನು ' ಆಧರಿಸಿ 
ನೇರ ನೇಮಕಾತಿ ಮೂಲಕ 


2 5 ಯನು. ಪತೇಕವಾದ ಸರ್ಕಾರಿ ಆದೇಶದಲ್ಲಿ 
2. ಪಠತಿ ಗ್ರಾಮ ಪಂಚಾಯಿತಿಯ ಹುದ್ದೆಗಳ ಸಂಖ್ಯೆಯನ್ನು ಪ್ರತ್ಯೇಕವಾದ ಸರ್ಕಾಲಿ ಆದೀರಬ್ಲ 
ಒದಗಿಸಲಾಗುತದೆ 
ಕರ್ನಾಟಕ ರಾಜ್ಯಪಾಲರ 
ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
K KO 
NE ide 
(ಪಿ. ಶಿವಶಂಕರ್‌) 
ನಿರ್ದೇಶಕರು (ಪಂ.ರಾಜ್‌) ಮತ್ತು 
ಪದದಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ 
ಮೆ ೨ 
ಗಾಮೀಣಾಭಿವೃದ್ಧಿ ಮತ್ತು ಪಂ.ರಾಜ್‌ ಇಲಾಖ 
ಘಾ ಅ ವಾ 
೨೩೫ 
ಇವರಿಗೆ 
ಸಂಕಲನಕಾರರು, ಕರ್ನಾಟಕ ರಾಜ್ಯ ಪತ್ರ, ಬೆಂಗಳೂರು. ಈ ಅಧಿಸೂಚನೆಯನ್ನು ವಿಶೇಷ ರಾಜ್ಯ 
ಪತ್ರದಲ್ಲಿ ಪ್ರಕಟಿಸಲು ಕೋರಿದೆ. 
ಗಾಮಾ 


ಆ 


'ಯುಕ್ತರು, ಪಂಚಾಯತ್‌ ರಾಜ್‌ ಆಯುಕ್ತಾಲಯ, ಕೆ.ಜಿ. ರಸ್ತೆ, ಗಾಂಧಿನಗರ, ಬೆಂಗಳೂರು 


lL 
2 ಜಿಲ್ಲಾ ಪಂಚಾಯಿತಿಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು. 
3. ಎಲ್ಲಾ ಜಿಲ್ಲಾ ಪಂಜಾಯೆಶಿಯ ಉಪಕಾರ್ಯದರ್ಶಿಗಳು. . 
4. ಎಲ್ಲಾ ತಾಲ್ಲೂಕು ಪಂಚಾಯಿತಿಗಳ ಕಾರ್ಯನಿವಾಹಕ ಅಧಿಕಾರಿಗಳು. 
5. ಎಲ್ಲಾ ಗ್ರಾಮ ಪಂಚಾಯಿಶಿಗಳ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು. 
6. ಸಿಸ್ನಮ್‌ ಮ್ಯಾನೇಜರ್‌, ಗಣಕ ಕೋಶ, ಗ್ರಾ.ಅ.ಪಂ.ರಾಜ್‌ ಇಲಾಖೆ. (ವೆಬ್‌ ಸೈಟ್‌ನಲ್ಲಿ ಅಳವಡಿಸಲು) 
ಪ್ರತಿ ಮಾಹಿತಿಗಾಗಿ: | 

|. ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂ.ರಾಜ್‌ ಸಚಿವರ ಆಪ್ತ ಕಾರ್ಯದರ್ಶಿಗಳು, ವಿಧಾನ ಸೌಧ, 
ಬೆಂಗಳೂರು. 4 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು 
ಇಲಾಖಿ ಇವರ 


» (ಪಂ.ರಾಜ್‌), ಗ್ರಾಮೀಣಾಭಿವ 
ಅಪ್ತ ಕಾರ್ಯದರ್ಶಿಗಳು, 


ದ್ಧಿ ಮತ್ತು ಪಂಚಾಯತ್‌ ರಾಜ್‌ 


Crannod with MamTnannnar 


